ಕರ್ನಾಟಕ ವಿಧಾನ ಪರಿಷತ್ತು 


1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1479 
2 ಸದಸ್ಯರ ಹೆಸರು ಶ್ರೀ ಲಹರ್‌ ಸಿಂಗ್‌ ಸಿರೋಯಾ 
3 ಉತ್ತರಿಸುವ ದಿನಾಂಕ 19-03-2020 
4  ಉತ್ತರಿಸುವವರು ಮುಖ್ಯಮಂತ್ರಿ 
ಕ್ರಸಂ ಪಶ್ನೆ ಉತ್ತರ 
ಅ) |ಬೆಂಗಳೂರು ನಗರ ವ್ಯಾಪ್ತಿಯ ಬಹುತೇಕ 
ಕಡೆಗಳಲ್ಲಿ ಪಾದಚಾರಿ ರಸ್ತೆಗಳಿಲ್ಲದೆ 
ಸಾರ್ವಜನಿಕರು ಓಡಾಡಲು ಬಂದಿದೆ. 
ತೊಂದರೆಯಾಗುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 
ಆ) | ಸಾರ್ವಜನಿಕರಿಗೆ ಆಗುತ್ತಿರುವ ಈ ಬೆಂಗಳೂರು ನಗರದಲ್ಲಿ ಪಾದಚಾರಿಗಳ ಸುರಕ್ಷತಾ 


ತೊಂದರೆಯನ್ನು ಸರಿಪಡಿಸಲು ಸರ್ಕಾರ 
ಯಾವ ಕ್ರಮ ಕೈಗೊಂಡಿರುತ್ತದೆ? 


ಹಿತಾಸಕ್ತಿಗೆ ಸರ್ಕಾರವು ಬೆಂಗಳೂರು ಮಹಾನಗರ ಪಾಲಿಕೆಗೆ 
ವಿವಿಧ ಯೋಜನೆಗಳ ಅಡಿಯಲ್ಲಿ ಅನುದಾನವನ್ನು 
ಒದಗಿಸುತ್ತಿದ್ದು, ಪ್ರಮುಖವಾಗಿ ಟೆಂಡರ್‌ ಶ್ಯೂರ್‌ ಮತ್ತು 
ವೈಟ್‌ಟಾಪಿಂಗ್‌ ಮಾದರಿಯ ರಸ್ತೆಗಳ ನಿರ್ಮಾಣದಲ್ಲಿ 
ಪಾದಚಾರಿ ಮಾರ್ಗಕ್ಕೆ ಪ್ರಮುಖ ಆದ್ಯತೆ ನೀಡಿದ್ದು, ಈ ರಸ್ತೆ 
ನಿರ್ಮಾಣದಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ 
ಪಾದಚಾರಿ ಮಾರ್ಗಗಳನ್ನು ನಿರ್ಮಿಸಲಾಗುತ್ತಿದೆ. 


ಇದಲ್ಲದೆ, ಇತರೆ ರಸ್ತೆಗಳಲ್ಲಿಯೂ ಪಾದಚಾರಿಗಳ 


ಸುಗಮ ಸಂಚಾರಕ್ಕೆ ಅನುಕೂಲ ಕಲ್ಪಿಸಲು ಉದ್ದೇಶಿಸಿ 
ಸರ್ಕಾರವು ಈ ಕೆಳಕಂಡ ಆರ್ಥಿಕ ಸಾಲುಗಳಲ್ಲಿ ಪಾದಚಾರಿ 
ಮಾರ್ಗ ಅಭಿವೃದ್ಧಿಗೆಂದೇ ಅನುದಾನವನ್ನು 
ಮೀಸಲಿರಿಸಿರುತ್ತದೆ. 


1. 2016-17 ಮತ್ತು 2017-18ನೇ ಸಾಲಿನ ಅನುಮೋದಿತ 
ಕ್ರಿಯಾಯೋಜನೆ ಪಟ್ಟಿಯ ಅನುಬಂಧ-9ರ ಅಡಿಯಲ್ಲಿ 
ಒಟ್ಟು 37 ಕಾಮಗಾರಿಗಳಿಗೆ ರೂ.75.00 ಕೋಟಿಗಳನ್ನು 
ನಿಗಧಿಪಡಿಸಿ, ಕಾಮಗಾರಿಗಳನ್ನು ಅನುಷ್ಲಾನ 
ಗೊಳಿಸಲಾಗಿದೆ. 


2. 2017-18ನೇ ಸಾಲಿನ ಅನುಮೋದಿತ ಕ್ರಿಯಾಯೋಜನೆ 
ಪಟ್ಟಿಯ ಅನುಬಂಧ-4ರ ಅಡಿಯಲ್ಲಿ ಒಟ್ಟು 82 
ಕಾಮಗಾರಿಗಳಿಗೆ ರೂ.200.00 ಕೋಟಿಗಳನ್ನು ಮತ್ತು 
ಅನುಬಂಧ-7ರ ಕ್ರಮಸಂಖ್ಯೆ:8ರಲ್ಲಿ ರೂ.18.00 
ಕೋಟಿಗಳನ್ನು ನಿಗಧಿಪಡಿಸಿದ್ದು, ಕಾಮಗಾರಿಗಳು 
ಪ್ರಗತಿಯಲ್ಲಿರುತ್ತದೆ. 


3. 2019-20ನೇ ಸಾಲಿನ ಮುಖ್ಯಮಂತ್ರಿಗಳ ನವ 
ನಗರೋತ್ಥಾನ ಯೋಜನೆ ಅಡಿಯಲ್ಲಿ ರಸ್ತೆಗಳ 
ಅಭಿವೃದ್ಧಿ, ರಸ್ತೆ ಅಗಲೀಕರಣ ಮತ್ತು ಇತರೆ 
ಯೋಜನೆಗಳಲ್ಲಿ ಮೀಸಲಿರಿಸಿರುವ ಅನುದಾನದಲ್ಲಿಯೂ 
ಸಹ ರಸ್ತೆ ಅಭಿವೃದ್ಧಿಯೊಂದಿಗೆ ಪಾದಚಾರಿ ಮಾರ್ಗಗಳ 
ಅಭಿವೃದ್ಧಿಯನ್ನು ಸಹ ಕೈಗೊಳ್ಳಲು ಕ್ರಮವಹಿ 
ಸಲಾಗಿರುತ್ತದೆ. 
ವಾಹನ ದಟ್ಟಣೆ ಇರುವ ರಸ್ತೆಗಳಲ್ಲಿ ಪಾದಚಾರಿಗಳು 

ಸುರಕ್ಷಿತವಾಗಿ ರಸ್ತೆ ದಾಟಲು ಅನುಕೂಲವಾಗುವಂತೆ 

ಪಾದಚಾರಿ ಮೇಲ್ಲೇತುವೆ ನಿರ್ಮಾಣಕ್ಕೆ ಕ್ರಮವಹಿಸಿದ್ದು, 
ಈಗಾಗಲೇ ಪಾಲಿಕೆ ವ್ಯಾಪ್ತಿಯಲ್ಲಿ ಸಾರ್ವಜನಿಕರ ಮತ್ತು 

ಖಾಸಗಿ ಸಹಭಾಗಿತ್ಪದಲ್ಲಿ(ಪಿಪಿಪಿ ಮಾದರಿಯಲ್ಲಿ) ಒಟ್ಟು 34 

ಪಾದಚಾರಿ ಮೇಲ್ಲೇತುವೆಗಳನ್ನು, ಸರ್ಕಾರದ ಅನುದಾನದಲ್ಲಿ 

3 ಪಾದಚಾರಿ ಮೇಲ್ಲೇತುವೆಗಳನ್ನು ಮತ್ತು 19 ಪಾದಚಾರಿ 

ಕೆಳಸೇತುವೆಗಳನ್ನು ನಗರದಾದ್ಯಂತ ನಿರ್ಮಿಸಿದ್ದು, 

ಸಾರ್ವಜನಿಕರು ಸುಗಮವಾಗಿ ಸಂಚರಿಸಲು ಅನುಕೂಲ 
ಕಲ್ಪಿಸಲಾಗಿದೆ. 


ಮುಂದುವರೆದು, ಪ್ರಸ್ತುತ ಸಾರ್ವಜನಿಕರ ಮತ್ತು 
ಖಾಸಗಿ ಸಹಭಾಗಿತ್ವದಲ್ಲಿ(ಪಿಪಿಪಿ ಮಾದರಿ) 17 ಪಾದಚಾರಿ 
ಮೇಲ್ತೇತುವೆಗಳ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದ್ದು, 
ಬೆಂಗಳೂರು ನಗರ ಸಂಚಾರಿ ಪೊಲೀಸ್‌ ಇಲಾಖೆಯ 
ಸಮನ್ವಯದೊಂದಿಗೆ ಹೆಚ್ಚಿನ ವಾಹನ ದಟ್ಟಣೆ ಇರುವ 123 
ಸ್ಥಳಗಳಲ್ಲಿ ಪಾದಚಾರಿ ಮೇಲ್ಲೇತುವೆ ನಿರ್ಮಿಸಲು 
ಉದ್ದೇಶಿಸಲಾಗಿದೆ. 


ಪಾದಚಾರಿಗಳು ಸುರಕ್ಷಿತವಾಗಿ ರಸ್ತೆ ದಾಟಲು 
ಅನುಕೂಲವಾಗುವಂತೆ ಆಯ್ದ ಸ್ಥಳಗಳಲ್ಲಿ ವೈಜ್ಞಾನಿಕ ರಸ್ತೆ 
ಉಬ್ಬರ, ಎತ್ತರಿಸಿದ ಪಾದಚಾರಿ ದಾಟು ಮಾರ್ಗ, ರಸ್ತೆ 
ಮಾರ್ಕಿಂಗ್‌/ಜೀಬ್ರಾ ಕ್ರಾಸಿಂಗ್‌ ಮಾರ್ಕಿಂಗ್‌ ಮತ್ತು ಪೆಲಿಕಾನ್‌ 
ಸಿಗ್ಗಲ್‌ಗಳ ನಿರ್ಮಾಣ ಮತ್ತು ಇತ್ಯಾದಿ ಸುರಕ್ಷತಾ 
ಕಾಮಗಾರಿಗಳನ್ನು ಸಹ ಕೈಗೊಳ್ಳಲಾಗುತ್ತಿದೆ. 


ವೈಟ್‌ ಟಾಪಿಂಗ್‌, ಟೆಂಡರ್‌ ಶ್ಯೂರ್‌, ಗ್ರೇಡ್‌ 
ಸೆಪರೇಟರ್‌ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದ್ದು, 
ಪಾದಚಾರಿಗಳ ಸುರಕ್ಷತೆಗಾಗಿ ಅಗತ್ಪಕ್ಕೆ ತಕ್ಕಂತೆ ಕನಿಷ್ಠ 
2.5 ಮೀ. ಗಳಷ್ಟು ಅಗಲವಿರುವಂತೆ ಹಾಗೂ ಸಮತಟ್ಟು 
ಇರುವ ಹಾಗೆ ಪಾದಚಾರಿ ಮಾರ್ಗಗಳನ್ನು 
ನಿರ್ಮಿಸಲಾಗುತ್ತಿದ್ದು, ವಾಹನ ಸವಾರರು ಪಾದಚಾರಿ 
ಮಾರ್ಗದ ಮೇಲೆ ಓಡಾಡುವುದನ್ನು ನಿರ್ಬಂಧಿಸುವುದಕ್ಕಾಗಿ 
ಬೊಲಾರ್ಡ್‌ (ಔಂ॥ard) ಗಳನ್ನು ಅಳವಡಿಸಲು, ರಸ್ತೆ 
ದಾಟಲು 2bra Cr೦ssing ಗಳನ್ನು ನಿರ್ಮಿಸಲು ಕ್ರಮ 
ವಹಿಸಲಾಗುತ್ತಿದೆ. ಅಲ್ಲದೆ, 58n ಔಂ೩rds ಗಳನ್ನೂ ಕೂಡ 
ಅಳವಡಿಸಲು ಕ್ರಮ ವಹಿಸಲಾಗುತ್ತಿದೆ. 


ಸಂಖ್ಯೆ: ನಅಇ 90 ಎಂಎನ್‌ಜಿ 2020 


ಇನೆ. 


(ಬಿ.ಎಸ್‌.ಯಡಿಯೂರಪ್ಪ) 
ಮುಖ್ಯಮಂತ್ರಿ 


